ನೀವು ಈಗ ನಿರತರಾಗಿರುವ ಕೆಲಸದ ಬದ್ಗೆ ಸ್ಥಲ್ಪ ವಿವರಿಸುವಿರಾ? 


ರಕ್ತಕಣಗಳ ರಚನೆಯನ್ನು (haematopoiesis) 
ಅರ್ಥಮಾಡಿಕೊಳ್ಳುವಲ್ಲ ನಾವೀಗ ಪ್ರಯೋಗ 
ನಿರತರಾಗಿದ್ದೇವೆ. ರಕ್ತಕಣಗಳ ರಚನೆಯ ಅಧ್ಯಯನಕ್ಕೆ 
ಮಾದರಿಯಾಗಿ ನಾವು ಆರಿಸಿಕೊಂಡಿರುವುದು ಡ್ರೋಸೊಫಿಲ 
(Drosophila) wow ಹಣ್ಣಿಗೆ ಮುತ್ತುವ ಸಣ್ಣನೊಣ 
(ಹಣ್ಣುನೊಣ). ಇದರ ಗಾತ್ರ ತುಂಬಾ ಚಿಕ್ಕದಾಗಿದ್ದು, ಪೂರ್ಣ 
ಬೆಳೆದ ಡ್ರೋಸೊಫಿಲ ಕೇವಲ ಕೆಲವೇ ಮಿಅಮೀಟರ್‌ 
ಉದ್ದವಿರುತ್ತದೆ. ಈ ನೊಣಗಳು ಸಾಮಾನ್ಯವಾಗಿ ತು೦ಬಾ 
ಕಳತ ಅಥವ ಕೊಳೆಯುತ್ತಿರುವ ಹಣ್ಣನ್ನು ಮುತ್ತಿಕೊಳ್ಳುತ್ತವೆ. 


ರಕ್ತಕಣಗಳ ರಚನೆಯ ಅಧ್ಯಯನಕ್ಕೆ ಮಾದರಿಯಾಗಿ 
ಕೀಟವೊಂದನ್ನು ನಾವು ಏಕೆ ಆರಿಸಿಕೊಂಡಿದ್ದೇವೆ 

ಎಂದು ನಿಮಗೆ ಆಶ್ಚರ್ಯವಾಗಬಹುದು - ಕೀಟಗಳ 
ದೇಹದಲ್ಲ ನಮ್ಮ ದೇಹದಲ್ಲ ಇರುವ ರೀತಿಯ ರಕ್ತ ಕೂಡ 
ಇಲ್ಲವಲ್ಲ? ಹಾಗಿರುವಾಗ ಕೀಟಗಳಲ್ಪ ರಕ್ತಕಣಗಳು ಹೇಗೆ 
ಉತ್ಪತ್ತಿಯಾಗುತ್ತವೆ ಎಂದು ಕಂಡುಹಿಡಿಯುವುದರಿಂದ 
ಮನುಷ್ಯರಲ್ಲ ರಕ್ತಕಣಗಳ ರಚನೆಯ ಬಣ್ಣ ಏನು 
ಕಂಡುಕೊಂಡಂತಾಗುತ್ತದೆ? ಡ್ರೋಸೊಫಿಲದಲ್ಲ (ಇತರ ಎಲ್ಲಾ 
ಕೀಟಗಳಲ್ಪ್ಲ ಕೂಡ) ಇರುವ ದುದ್ಧರಸ (haemolymph) 
ಮತ್ತು ಮನುಷ್ಯರ ರಕ್ತಕ್ಕೆ ತುಂಬಾ ಸಾಮ್ಯತೆ ಇದೆ. ಕೀಟದ 
ದೇಹದೊಳಗೆ ಪರಿಚಅಸುವ ಈ ದುದ್ಧರಸವು ಅದರ ಎಲ್ಲಾ 
ಅಂಗಾಂಶಗಳೊಂದಿಗೆ ಸಂಪರ್ಕದಲ್ತ್ಪರುತ್ತದೆ. ಕೀಟದ 
ದುದ್ಧರಸದಲ್ಲರುವ ಜೀವಕೋಶಗಳಗೆ ಮತ್ತು ಮನುಷ್ಯರ 


ಅವರೊಂದಿಗೆ ಸಂದರ್ಶನ 


ರಕ್ತದಲ್ಲರುವ ಜೀವಕೋಶಗಳಗೆ ತುಂಬಾ ಸಾಮ್ಯತೆ ಇದೆ. 
ಇದಕ್ಕಿಂತ ಹೆಚ್ಚನದಾಗಿ, ಈ ಎರಡೂ ಜೀವರಸದಲ್ಪರುವ 
ಜೀವಕೋಶಗಳ ಬೆಳವಣಿಗೆ ಕೂಡ ಒಂದೇ ರೀತಿಯದ್ದಾಗಿದೆ. 


ಮನುಷ್ಯರ ರಕ್ತಕಣಗಳ ಉತ್ಪತ್ತಿಯನ್ನು ಮನುಷ್ಯರಲ್ಲೇ ಏಕೆ 
ಅಧ್ಯಯನ ಮಾಡಬಾರದು ಎಂದು ನೀವು ಕೇಕಬಹುದು. 
ಮನುಷ್ಯರ ರಕ್ತದಲ್ಲರುವ ಜೀವಕೋಶಗಳ ಜೀವಿತಾವಧಿ 
ತುಂಬಾ ಕಡಿಮೆ. ಮನುಷ್ಯರ ದೇಹದಲ್ಲ ರಕ್ತಕಣ ಉತ್ಪತ್ತಿಯ 
ಕಾಂಡ ಕೋಶ (haematopoietic stem cells) ಗಳು ಎಂಐ 
ಕೆಲವು ವಿಶೇಷ ಜೀವಕೋಶಗಳವೆ ಇವುಗಳ ವಿಭಜನೆಯಿಂದ 
ರಕ್ತಕಣಗಳು ಉತ್ಸತ್ತಿಯಾಗುತ್ತಲೇ ಇರುತ್ತವೆ. ಹಳೆಯ 
ಕಣಗಳು ನಶಿಸಿದಂತೆ ಹೊಸ ಕಣವು ಆ ಜಾಗವನ್ನು 
ತುಂಬುತ್ತವೆ. ದೇಹದ ಒಳಗಡೆ ಈ ವಿಶೇಷ ಜೀವಕೋಶಗಳು 
ಇರುವ ನಿರ್ದಿಷ್ಟ ಜಾಗವನ್ನು ನಿಶ್‌ (niche) ಎಂದು 
ಕರೆಯುತ್ತಾರೆ. ಈ ಕಾಂಡ ಕೋಶಗಳ ವರ್ತನೆಯಲ್ಲ ಈ 
ನಿಶ್‌ ಅತಿಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಈ ನಿಶ್‌, 
ಕಾಂಡಕೋಶಗಳು ಎಷ್ಟು ಬಾರಿ ವಿಭಜನೆಗೊಳ್ಳಬೇಕು 
ಎಂಬುದನ್ನು ನಿರ್ಧರಿಸುವುದಷ್ಟೇ ಅಲ್ಲದೆ, ಅವುಗಳು ತಮ್ಮ 
ಕಾಂಡಕೋಶತನ (stemnಗess) ವನ್ನು ಉಳಸಿಕೊಳ್ಳುವಲ್ಲಿ 
ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಕಾಂಡಕೋಶತನ 
ಎನ್ನುವುದು ಅವು ತಾವು ಹೆಚ್ಚು ವಿಶಿಷ್ಟವಾಗದೆ 
ಉಳಯುವಂತೆ ನೋಡಿಕೊಳ್ಳುವ ಒಂದು ಅಂತರ್ಗತ 
ಗುಣಲಕ್ಷಣ. ವಿಜ್ಞಾನಿಗಳಾಗಿ ನಾವು ಕೇಳುವ ಪ್ರಶ್ನೆಗಳೆಂದರೆ: 
ಈ ಕಾಂಡಕೋಶಗಳ ನಿಶ್‌ನಿಂದ ಬರುವ ಯಾವ 


ಐ ವಂಡರ್‌... ಶಾಲಾ ವಿಜ್ಞಾನದ ಮರುಶೂಢಧನೆ | ಜನವರಿ ೨೦1೨ 81 


ನನ್ನ ವೃತ್ತಿಯು ನನಗೆ ತಾರ್ಕಿಕವಾಗಿ ಚಿಂತಿಸುವುದನ್ನು, ಒಂದು ವಿಷಯದ ಬಣ್ವೆ ತಲ್ಪ್ಲನವಾಗಿ ಕೆಲಸ ಮಾಡುವುದನ್ನು ಮತ್ತು ಸ್ವಲ್ಲ 


ಮಟ್ಟಿಗೆ ತತ್ವಜ್ಞಾನಿಯಾಗುವುದನ್ನು ಕಅಸಿದೆ. ಇಡೀ ದಿನ ಕೆಲಸಮಾಡಿ ಬಂದು ನನ್ನು ಮಕ್ಕಳ ಹೊತೆ ನಾನು ಕಳೆಯುವ ಸಮಯ 
ನನ್ನಲ್ಲ ಹೊಸಚ್ಯೆತನ್ಯವನ್ನು ತುಂಬುತ್ತದೆ. 


ಸಂಕೇತಗಳು ಕಾಂಡಕೋಶಗಳನ್ನು ವಿಭಜನೆಯಾಗುವಂತೆ 
ಮಾಡುತ್ತವೆ? ಈ ಕಾಂಡಕೋಶತನವನ್ನು ಈ ನಿಶ್‌ ಹೇಗೆ 
ಪಭಾವಿಸುತ್ತದೆ? (ರಕ್ತದಲ್ಲ ಪರಿಚಅಸುವ ಪೂರ್ಣ ವಿಶಿಷ್ಟ 

ರಕ್ತ ಕಣಗಳನ್ನು ಉತ್ಪಾದಿಸಲು ಸೂಚನೆಗಳನ್ನು ಕೊಡುವ) 
ಪಕ್ತತಾ ಸಂಜ್ಞೆಗಳನ್ನು ಹೊರಹೊಮ್ಮಿಸದಂತೆ ಕಾಂಡಕೋಶಗಳ 
ನಿಶ್‌ ಮತ್ತು ಅದರಲ್ಲರುವ ಕಾಂಡಕೋಪಶಗಳು ಹೇಗೆ 
ನೋಡಿಕೊಳ್ಳುತ್ತವೆ? 


ಮನುಷ್ಯರಲ್ಲ ರಕ್ತಕಣಗಳ ರಚನೆಯ ಕಾಂಡಕೋಪಶಗಳ 

ನಿಶ್‌ ಇರುವುದು ಮೂಳೆಗಳ ಮಚ್ಚೆಯಲ್ಲ. ನಮ್ಯ ಸೊಂಟ 
ಮತ್ತು ತೊಡೆಯಲ್ಲರುವ ಮೂಳೆಗಳ ಮಧ್ಯಭಾಗದಲ್ಲ ಇರುವ 
ಸ್ತಂಜನಂತಹ ಭಾಗವೇ ಈ ಮಜ್ಜೆ. ಮನುಷ್ಯರ ಮಜ್ಚೆಯಲ್ಲರುವ 
ರಕ್ತರಚನೆಯ ಕಾಂಡಕೋಶಗಳ ನಿಶ್‌ ಗಳನ್ನು ಅಧ್ಯಯನ 
ಮಾಡುವುದು ಅಂತಹ ಸುಲಭದ ಕೆಲಸವಲ್ಲ. ಆದರೆ ನೊಣಗಳ 
ಕಾಂಡಕೋಶಗಳು ಅವುಗಳ ದುದ್ಧ ಗ್ರಂಧಥಿಗಳಲ್ಲ (ರಕ್ತ 
ಉತ್ಪಾದಿಸುವ ಅಂಗ) ಇರುವ ಕಾರಣ ಮತ್ತು ಠ ನೊಣಗಕಲ್ಲ 
ರಕ್ತ ಉತ್ಪತ್ತಿಯ ಪ್ರಕ್ರಿಯೆ ಮತ್ತು ಮನುಷ್ಯರಲ್ಲ ರಕ್ತ ಉತ್ಪತ್ತಿಯ 
ಪ್ರಕ್ರಿಯೆಯಲ್ಲ ಸಾಮ್ಯತೆ ಇರುವ ಕಾರಣ ಮನುಷ್ಯರಲ್ಲಿ 
ರಕ್ತರಚನೆಯ ಪ್ರಕ್ರಿಯೆಯನ್ನು ಕಂಡುಕೊಳ್ಳಲು ನಮಗೆ 
ಡ್ರೋಸೊಫಿಲ ಒಂದು ಆಕರ್ಷಣೀಯ ಮಾದರಿಯಾಗಿ, ನಮ್ಮಲ್ಲ 
ಕುತೂಹಲ ಮೂಡಿಸುವ ಹಲವಾರು ಪ್ರಶ್ನೆಗಳಗೆ ಉತ್ತರಿಸುತ್ತದೆ. 


ಸಾಮಾನ್ಯವಾಗಿ ನಿಮ್ಮ ಕೆಲಸದ ದಿನಚರಿ ಹೇಗಿರುತ್ತದೆ? 


ನಾನು ನನ್ನ ಕೆಲಸದ ಆರಂಭದ ಕೆಲವು ಗಂಟಿಗಳನ್ನು 
ನನ್ನ ಮಾರ್ಗದರ್ಶನದಲ್ಲ ಡಾಕ್ಷರೇಟ್‌ ಪದವಿಗೆ ಅಧ್ಯಯನ 
ಮಾಡುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಕಳೆಯುತ್ತೇನೆ. 
ಅವರು ಹಿಂದಿನ ದಿನ ಮಾಡಿದ ಪ್ರಯೋಗಗಳನ್ನು ಚರ್ಜಸಿ, 
ಅವರಿಗೇನಾದರೂ ಸಮಸ್ಯೆಗಳು ಎದುರಾಗಿದ್ದಲ್ಲ ಅವುಗಳಗೆ 
ಪರಿಹಾರವನ್ನು ಚರ್ಚಿಸುತ್ತೇವೆ. ಇದಷ್ಟೇ ಅಲ್ಲದೆ ನಾವು 
ವಾರಕ್ಕೊಮ್ಮೆ ಭೇಟಯಾಗಿ ಸುದೀರ್ತ ಚರ್ಚೆ ನಡೆಸುತ್ತೇವೆ 
ಮತ್ತು ಒಂದೊಂದೇ ಪ್ರಾಜೆಕ್ಷನ ಬಗ್ಗೆ ಚಿಂತನ-ಮಂಥನ 
ನಡೆಸುತ್ತೇವೆ. 


ಇನು, ॥ISER ಪದ್ಧತಿಯ ಒಂದು ಸಂಸ್ಥೆಯಲ್ಲಿ ಕೆಲಸ 
ಮಾಡುತ್ತಿರುವುದರಿಂದ ಮತ್ತು ಈ ಸಂಸ್ಥೆಯಲ್ಲಿ B.Sc /M.Sc 
ಸಂಯೋಜತ ಪದವಿ ಕೋರ್ಸುಗಳೂ ಇರುವುದರಿಂದ ನಾನು 
ದಿನಕ್ಕೆ ಒಂದೂವರೆ ಗಂಟಿ ಪಾಠ ಮಾಡುತ್ತೇನೆ ಅಥವಾ 
ತರಗತಿಗೆ ಸಿದ್ಧತೆ ನಡೆಸುತ್ತಿರುತ್ತೇನೆ. 


82 | ಐ ಪಂಡರ್‌.. ಶಾಲಾ ವಿಜ್ಞಾನದ ಮರುಪಶೂಧನೆ | ಜನವರಿ ೨೦1೦ 


ಜೀವ ವಿಜ್ಞಾನಿಯಾಗಿ ನಿಮಗೆ ಅತ್ಯಂತ ಸಂತೋಷ ಕೊಟ್ಟ ಮತ್ತು 
ನಿಮ್ಮನ್ನು ತೀವ್ರ ಹತಾಶೆಗೊಳಸಿದ ವಿಚಾರಗಳು ಯಾವುವು? 
ಪೃಕೃತಿಯು ನಮ್ಮಿಂದ ಮುಚ್ಚಿಟ್ಟ ವಿದ್ಯಮಾನಗಳನ್ನು 
ಕಂಡುಹಿಡಿಯುವ ಅವಕಾಶ ನನಗೆ ಸಿಕ್ಕಿರುವುದು ನನಗೆ 
ಅತ್ಯಂತ ಸಂತೋಷ ಕೊಡುವ ವಿಚಾರ. ಶ್ರೇಷ್ಠ ಜೀವ 
ವಿಜ್ಞಾನಿಯಾಗಿರುವ ಇ. ಒ. ವಿಲ್ಲನ್‌ ಅವರ ಮಾತಿನಂತೆ, 
[ಜಗತ್ತಿನ ಬಣ್ದೆ] ನಮ್ಮ ಅಚ್ಚರಿಯು ಅತಿ ತ್ವರಿತ ಪ್ರಮಾಣದಲ್ಲ 
ಬೆಳೆಯುತ್ತಾ ಹೋಗುತ್ತದೆ; ಅರಿವಿನ ಆಳಕ್ಕೆ ಇಆದಷ್ಟೂ 
ನಿಗೂಢತೆ ಇನ್ನೂ ಗಾಢವಾಗುತ್ತಾ ಹೋಗುತ್ತದೆ. 


ನನ್ನು ಕೆಲಸಕ್ಕೆ ಸಂಬಂಧಿಸಿದಂತೆ ಎರಡು ಅಂಶಗಳು ನನ್ನನ್ನು 
ಹತಾಶೆಗೀಡುಮಾಡುತ್ತವೆ: ಮೊದಲನೆಯದು, ನಾವು ಮಾಡಿದ 
ಸಂಶೋಧನೆಯನ್ನು ಈುರಿತ ಲೇಖನವನ್ನು ಪ್ರಕಟಸಲು 
ನಮಗೆ ಎದುರಾಗುವ ಅಡೆತಡೆಗಳು. ಯಾವುದೇ ರೀತಿಯ 
ಸಮಸ್ಥಂಧರ ವಿಮರ್ಶೆ ಇಲ್ಲದೆ (ಸಮಸ್ಥಂಧರ ವಿಮರ್ಶೆ 
ಎಂದರೆ ಒಂದು ಸಂಶೋಧನಾ ಲೇಖನವನ್ನು ಅದೇ ಕ್ಷೇತ್ರದಲ್ಲ 
ಕೆಲಸ ಮಾಡುತ್ತಿರುವ ಇತರ ವಿಜ್ಞಾನಿಗಳು ವಿಮರ್ಶಿಸುವುದು. 
ಇವರು ಜಗತ್ತಿನ ಯಾವ ಮೂಲೆಯಲ್ಲಾದರೂ 

ಇರಬಹುದು) ನಾವು ಬರೆದ ಲೇಖನವನ್ನು ಒಂದು ಶೈಕ್ಷಣಿಕ 
ನಿಯತಕಾಅಕದಿಂದ ಇನ್ನೊಂದು ಶೈಕ್ಷಣಿಕ ನಿಯತಕಾಲಕಕ್ಷೆ 
ಎತ್ತಿ ಒಗೆಯುವುದನ್ನು ಕಂಡಾಗ ಸಂಕಟವಾಗುತ್ತದೆ. 
ಇನ್ನೊಂದು ಅಂಶವೆಂದರೆ, ಸಂಶೋಧನೆಗೆ ಅಗತ್ಯವಾದ 

ಧನ ಸಹಾಯ ಸಿಗದೆ ಇರುವುದು. ಇದು ಸಂಶೋಧನೆಯ 
ಗುಣಮಟ್ಟವನ್ನು ಕುಗ್ಗಿಸುವುದಲ್ಲದೆ, ವಾವು ವೈಜ್ಞಾನಿಕವಾಗಿ 
ನಿಧಾನಗತಿಯಲ್ಲ ಸಾಗುವಂತೆ ಮಾಡುತ್ತದೆ. 


ಸಮಾಜಕ್ಕೆ ನಿಮ್ಯ ಸಂಶೋಧನೆ ಕೊಟ್ಟಿರುವ ಬಹು ಮುಖ್ಯವಾದ 
ಪ್ರಯೋಜನಗಳು ಯಾವುವು? 

ನಾನು ಮೊದಲೇ ಹೇಆದಂತೆ, ನಮ್ಮ ದೇಹದಲ್ಲ ರಕ್ತಕಣಗಳು 
ಉತ್ಪತ್ತಿಯಾಗುವ ಪ್ರಕ್ರಿಯೆಗೂ ಹಣ್ಣುನೊಣಗಳಲ್ಲರುವ 
ಪ್ರಕ್ರಿಯೆಗೂ, ಅಂದರೆ ಅದರ ಪ್ರತಿಯೊಂದು ಘಟ್ಟದಲ್ಲೂ 
ಮತ್ತು ಅದಕ್ಕೆ ಅಗತ್ಯವಾದ ಅಣುಗಳನ್ನು ಪ್ರಚೋದಿಸುವ 
ರೀತಿಯಲ್ಲೂ ತುಂಬಾ ಸಾಮ್ಯತೆ ಇದೆ. 


ಇತ್ತೀಚಿಗಷ್ಟೇ ನನ್ನು ಅಧ್ಯಯನ ತಂಡವು ಡ್ರೋಸೊಫಿಲ 
ಮಾದರಿ ವ್ಯವಸ್ಥೆಯಲ್ಲ ರಕ್ತ ಉತ್ಪತ್ತಿಯ ಕೇಂದ್ರಗಳನ್ನು 
(Haematopoietic hubs) ಗುರುತಿಸಿದೆ. ಡ್ರೋಸೊಫಿಲದ 
ದೇಹದಲ್ಲರುವ ಈ ಭಾಗಗಳನ್ನು ನಾವು ಕಶೇರುಕಗಳ 


ಚಿತ್ರ 1 ಹಣ್ಣುನೊಣದ ರಕ್ತ ಉತ್ಪತ್ತಿಯ ಕೇಂದ್ರಗಳು (Haematopoietic 
hubs): ಕಶೇರುಕಗಳ ಅಸ್ತಿಮಜ್ಞೆಯ ಸರಳ ರೂಪ. ರಕ್ತ 

ಉತ್ಪತ್ತಿಯ ಕೇಂದ್ರಗಳು (ಹಸಿರು). ಇವು ಕೆಂಪುರಕ್ತ್ಷಕಣಗಳ ಸೂಕ್ತ 
ಗೊಂಚಲುಗಳನ್ನು ಮತ್ತು ಮೂಲ (pಂೀಗಂrs) ಮತ್ತು ವಿಶಿಷ್ಟ 
ರಕ್ತಕಣ (dೀerentiated blood cells) ಗಳನ್ನು ಹೊಂದಿರುತ್ತವೆ. 

ಈ ಚಿತ್ರದಲ್ಲ ಅವುಗಳು ನೊಣದ ಹೃದಯದ ಸ್ಥಾಯುಗಳೊಂದಿಗೆ 
ಗಟ್ಟಯಾಗಿ ಖೆಸೆದಿರುವುದನ್ನು ಕಾಣಬಹುದು (ಕೆಂಪು). 


ಅಸ್ಲಿಮಜ್ಞೆಯ ಸರಳ ರೂಪಗಳೆಂದು ಪರಿಗಣಿಸಬಹುದು. 

ಈ ಸಂಶೋಧನೆಯು ರಕ್ತ ಕಣಗಳ ಸಾಮಾನ್ಯ 

ಮತ್ತು ಅಪಸಾಮಾನ್ಯ ಉತ್ಪತ್ತಿಯನ್ನು ಬೇರ್ಪಡಿಸಲು 
ಡ್ರೋಸೊಫಿಲವನ್ನು ಒಂದು ಸರಳ, ಅನುವಂಶೀಯವಾಗಿ 
ಪರೀಕ್ಷಿಸಬಹುದಾದ ಮಾದರಿಯಾಗಿ ಸ್ಥಾಪಿಸಬಲ್ಲದು 

ಎಂದು ನಾವು ಆಶಿಸುತ್ತೇವೆ. ಇದು ಭವಿಷ್ಯದಲ್ಲಿ ಅಪರಿಮಿತ 
ಸಾಧ್ಯತೆಗಳನ್ನು ಹುಟ್ಟುಹಾಕಬಹುದು. ಡ್ರೋಸೊಫಿಲ 
ಮಾದರಿಯು ಮನುಷ್ಯರಲ್ಲ ರಕ್ತ ಕಾಂಡಕಣಗಳ 

ಉತ್ಪತ್ತಿಯ ಬಣ್ಣೆ ಇರುವ ಪ್ರಶ್ನೆಗಳಗೆ ಉತ್ತರ ಹುಡುಕಲು 
ಸಹಕಾರಿಯಾಗುವುದಷ್ಟೇ ಅಲ್ಲದೆ, ಅವುಗಳ ವಲಸೆ ಮತ್ತು 
ರೋಗಪ್ರತಿರೋಧದಲ್ಪ, ಗಾಯ ಗುಣವಾಗುವುದರಲ್ಲ. ಮುಪ್ಪು, 
ಇತ್ಯಾದಿ ಕುರಿತಂತೆ ಅವುಗಳ ಪಾತ್ರವನ್ನು ಅರಿಯಲು ಕೂಡ 
ಸಹಕಾರಿಯಾಗಬಹುದು. 


ನಿಮ್ಯ ವೃತ್ತಿ ಬದುಕು ಮತ್ತು ವೈಯಕ್ತಿಕ ಬದುಕು ಹೇಗೆ ಒಂದರ 
ಮೇಲೆ ಇನ್ನೊಂದು ಪ್ರಭಾವ ಜರುತ್ತವೆ? 

ನಾನು ನನ್ನ ವೃತ್ತಿ ಬದುಕು ಮತ್ತು ವೈಯಕ್ತಿಕ ಬದುಕನ 
ನಡುವೆ ಯಾವಾಗಲೂ ಒಂದು ಸಮತೋಲನವನ್ನು 
ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ವೃತ್ತಿಯು 
ನನಗೆ ತಾತ್ತಿಕವಾಗಿ ಚಿಂತಿಸುವುದನ್ನು. ಒಂದು ವಿಷಯದ 
ಮೇಲೆ ಕೇಂದ್ರೀಕರಿಸಿ ಕೆಲಸ ಮಾಡುವುದನ್ನು ಮತ್ತು ಸ್ವಲ್ಪ 


ಮಣ್ಣಿಗೆ ತತ್ವಜ್ಞಾನಿಯಾಗಿರುವುದನ್ನು ಕಅಸಿದೆ. ವೈಯಕ್ತಿಕವಾಗಿ 
ಒಂದು ಸುದೀರ್ಫ ದಿನದ ಕೆಲಸದ ಕೊನೆಗೆ ನನ್ನ ಮಕ್ಕಳ 
ಜೊತೆ ನಾನು ಕಚಿಯುವ ಸಮಯ ನನ್ನಲ್ಲ ಹೊಸ 
ಚೈತನ್ಯವನ್ನು ತುಂಬುತ್ತದೆ. 


ವಿಜಾನದಲ ನಿಮಗೆ ಆಸಕ ಹುಏದು ಹೇಗೆ? 
[- [a - [XNA] 


ವಾನು ವಿಜ್ಞಾನಿಯಾಗಬೇಕು ಎಂದು ನಿರ್ಧರಿಸಿದ ನಿರ್ದಿಷ್ಟ 
ಸಮಯ ನನಗೆ ನೆನಪಿಲ್ಲ. ನಮ್ಮ ಸುತ್ತಅನ ಜೀವಜಗತ್ತಿನ 
ಬಣ್ದೆ ನನಗೆ ಯಾವಾಗಲೂ ಕುತೂಹಲವಿತ್ತು. ಚಆಗಾಲದ 
ಮತ್ತು ಬೇಸಿಗೆಕಾಲದ ರಜಾಸಮಯದಲ್ಲ ನನ್ನ ತಾಯು 
ಮತ್ತು ಅಜ್ಜ ಮಧ್ಯಾಹ್ನ ನಿದ್ದೆ ಮಾಡುತ್ತಿರುವ ಸಮಯದಲ್ಲ 
ನಾನು ಜಟ್ಲೆಗಳ ಬೆನ್ನಟ್ಟ. ಹಕ್ಕಿಗಳನ್ನು ನೋಡುತ್ತಾ 
ಸಂತೋಷದಿಂದ ಸಮಯ ಕಳೆಯುತ್ತಿದ್ದುದು ನನಗೆ 
ನೆನಪಿದೆ. ವಿಜ್ಞಾನದ ಬಗೆಗಿನ ನನ್ನ ಆಸಕ್ತಿಯು ನಾನು 
ಸಂಶೋಧನಾ ಕ್ಷೇತ್ರದಲ್ಲ ಮುಂದುವರಿಯುವಂತೆ ನನ್ನನ್ನು 
ಎಷ್ಟು ಹಿಡಿದಿಟ್ಟು ಕೊಂಡಿದೆಯೆಂದರೆ ನಾನು ಬೇರೆ ಯಾವುದೇ 
ಉದ್ಯೋಗದತ್ತ ಯೋಚನೆಯೇ ಮಾಡಲಲ್ಲ. 


ನನ್ನ ಪಯಣದುದ್ದಕ್ಲೂ ಹಲವಾರು ಜನರು ನನ್ನ ಆಸಕ್ತಿಗೆ 
ನೀರೆರೆದಿದ್ದಾರೆ. ನನ್ನ ತಂದೆ ತಾಯು ನಾನು ಹಿಡಿದ ಹಾದಿಗೆ 
ಬೆಂಗಾವಲಾಗಿದ್ದಾರೆ. ನನ್ನ ತಂದೆ ನನಗೆ ಆದರ್ಶವಾಗಿದ್ದರು. 
ಅವರೊಬ್ಬ ಜಡುವಿಲ್ಲದ ಕರ್ತವ್ಯನಿರತ ಸರ್ಜನ್‌ ಆಗಿದ್ದರೂ. 
ಸಂಶೋಧನೆಯ ಬಣ್ಣೆ ಅವರಿಗೆ ಅಪರಿಮಿತ ಆಸಕ್ತಿಯುತ್ತು. 
ಅವರು ನನ್ನ ಮೊದಲ ಮಾರ್ಗದರ್ಶಿ, ಅವರ ಜೊತೆಗಿನ 
ನನ್ನ ಚರ್ಚೆಗಳು ನನ್ನ ವೈಜ್ಞಾನಿಕ ಕುತೂಹಲವನ್ನು 
ಪ್ರಚೋದಿಸಿದವು. ನಾನು ವಿಜ್ಞಾನದಲ್ಲ ಡಾಕ್ಷರೇಟ್‌ ಪದವಿ 
ಪಡೆಯುವಂತೆ ಅವರೇ ನನಗೆ ಪ್ರೇರಣೆ ನೀಡಿದವರು. ನನ್ನು 
ಗಂಡ ಮತ್ತು ಸೋದರ ಇಷ್ಟು ವರ್ಷ ನಾನು ನನ್ನ ಕೆಲಸದಲ್ಲ 
ಸಂತೋಷಪಡುವಂತೆ ನನಗೆ ಒತ್ತಾಸೆಯಾಗಿದ್ದಾರೆ ಮತ್ತು 
ಇನ್ನೂ ಮುಂದುವರಿಯಲು ಹುರಿದುಂಜಸುತ್ತಿದ್ದಾರೆ. 


ನನ್ನ ಕೊನೆಮೊದಲಲ್ಲದ ಕುತೂಹಲದ ಕಾರಣಕ್ಷಾಗಿ 

ನಾನು ನನ್ನ ಶಾಲಾ ಶಿಕ್ಷಕರನ್ನು ಎಣೆಯುಲ್ಲದೆ ಪ್ರಶ್ನೆಗಳನ್ನು 
ಕೇಳುತ್ತಿದ್ದೆ. ಅವರು ಬೇಸರಗೊಳ್ಳದೆ, ನನಗೆ ಇನ್ನೂ ಪಶ್ನೆ 
ಕೇಳುವುದಕ್ಕೆ ಪ್ರೋತ್ಥಾಹಿಸುತ್ತಿದ್ದರು. ಅಂತರಜಾಲ ಸಂಪರ್ಕ 
ಇಲ್ಲದ ಆ ದಿನಗಳಲ್ಲ ನಮ್ಮೆಲ್ಲ ಪ್ರಶ್ನೆಗಳಗೆ ಉತ್ತರಗಳನ್ನು 
ಪಡೆಯಲು ನಾವು ಅವಲಂಜಸುತ್ತಿದ್ದುದು ನಮ್ಮ ಶಿಕ್ಷಕರು 
ಮತ್ತು ಪಾಲಕರನ್ನು. ಆದರೆ ಠಗಿನ ಪರಿಸ್ತಿತಿಯಲ್ಲ, ನಾವು 


ನೀಲ್‌ ಆರ್ಮ್‌ಸ್ನಾಂಗ್‌ ಒಮ್ಮೆ ಹೀಗೆ ಹೇಳದ್ದಾರೆ — 
ನಿಗೂಢತೆ ನಮ್ಮಲ್ಲ ಅಚ್ಚರಿಯನ್ನು ಉಂಟುಮಾಡುತ್ತದೆ 


ಮತ್ತು ಅಚ್ಚರಿಯು ಮನುಷ್ಯನಲ್ಲ ಹೊಸತನ್ನು 
ಅರಿತುಕೊಳ್ಳುವ ಹಂಬಲಕ್ಕೆ ಬುನಾದಿಯಾಗುತ್ತದೆ. 


ಐ ವಂಡರ್‌... ಶಾಲಾ ವಿಜಾನದ ಮರುಪಶೂಃಧನೆ | ಜಪಪಲಿ ೨೦1೨9 83 


ಮಾನಸಿಕವಾಗಿ, ಬೌದ್ಧಿಕವಾಗಿ ಸಿದ್ದರಾಗುವ ಮೊದಲೇ 
ಅಗಾಧವಾದ ಮಾಹಿತಿ (ದತ್ತಾಂಶ ಸಂಗ್ರಹ) ನಮ್ಮ 
ಮುಂದಿರುತ್ತದೆ. ಇಂತಹ ಮಾಹಿತಿಯ ಮಹಾಪ್ರವಾಹ ಇಲ್ಲದ 
ಆ ಕಾಲದಲ್ಲ ನಾವು ನಮ್ಮ ಶಿಕ್ಷಕರೊಂದಿಗೆ ನಡೆಸುತ್ತಿದ್ದ 
ಚರ್ಚೆಗಳು, ಮಾತುಕತೆಗಳು ಹೆಚ್ಚು ಆಪ್ತವು. ಹೆಚ್ಚು 


ಪ್ರೇರಣಾತ್ಯಕವು ಆಗಿರುತ್ತಿದ್ದವು ಎಂದು ನನಗಸ್ಸಿಸುತ್ತದೆ. 


ವಾನು ಪೋಸ್ಟ್‌ ಡಾಕ್ಟೋರಲ್‌ ಅಧ್ಯಯನ ಕೈಗೊಂಡಿದ್ದು 
University of California in Los Angeles (UCLA) ನಲ. 
ಇಲ್ಲ ನನಗೆ ಪ್ರೊ. ಫಾಕರ್‌ ಹಾರ್ಟಿನ್‌ಸ್ಲೇನ್‌ ಮತ್ತು ಪ್ರೊ. 
ಉತ್ಪಲ್‌ ಬ್ಯಾನರ್ಜ ಅವರಂತಹ ಇಬ್ಬರು ಅದ್ಭುತ ವಿಜ್ಞಾನಿಗಳು 
ಮೆಂಟೋರ್‌ಗಳಾಗಿ ಸಿಕ್ಕಿದ್ದು ನನ್ನು ಅದೃಷ್ಟ. ಡ್ರೋಸೊಫಿಲದಲ್ತ 
ರಕ್ತಕಣ ರಚನೆಯ ಸಂಶೋಧನೆಗೆ ನಾನು ತೊಡಗುವಂತೆ 


ನನ್ನನ್ನು ಪ್ರೇರೇಪಿಸಿದವರು ಅವರೇ. 


ಡ್ರೋಸೊಫಿಲದಲ್ಲ ರಕ್ತ ಉತ್ಪತ್ತಿಯ ಪ್ರಕ್ರಿಯೆಯನ್ನು ನಿಮ್ಮ 
ಸಂಶೋಧನೆಯ ಕಾರ್ಯಕ್ಷೇತ್ರವಾಗಿ ನೀವು ಆರಿಸಿಕೊಂಡಿದ್ದು 
ಹೇಗೆ? 


pr 


ವಿಭಾಗದ ಜೀವಕೋಶವಿಜ್ಞಾನ ಅಧ್ಯಯನಕ್ಕಾಗಿ ಇರುವ 
ಸೈಟೋಜೆನಿಟಕ್‌ ಪ್ರಯೋಗಶಾಲೆ (Cytogenetic Laboratory) 
ಯಲ್ಪ ಪ್ರೊ. ಜಗತ್‌ ರಾಯ್‌ ಅವರ ಮಾರ್ಗದರ್ಶನದಲ್ಲ 
ಡಾಕ್ಷರೇಟ್‌ ಪದವಿಗಾಗಿ ಅಧ್ಯಯನ ಕೈಗೊಂಡಿದ್ದೆ. 
ಡ್ರೋಸೊಫಿಲದಲ್ಲ ಮೆದುಳು ಗಡ್ಡೆ ಪ್ರತಿರೋಧಕ ಜೀನ್‌ಗಳು 
(tumour suppressor gene) ಹೇಗೆ ಕೆಲಸ ಮಾಡುತ್ತವೆ 
ಎಂಬುದು ನನ್ನು ಅಧ್ಯಯನದ ವಿಷಯವಾಗಿತ್ತು. ಈ 
ಸಂದರ್ಭದಲ್ಲ. ಸಾಮಾನ್ಯವಾಗಿ ಮೆದುಳು ಬೆಳವಣಿಗೆ ಹೇಗೆ 
ನಡೆಯುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ವಾನು 


ನಾನು ಬೆನಾರಸ್‌ ಹಿಂದೂ ವಿಶ್ವವಿದ್ಯಾಲಯದ ಪ್ರಾಣಿಶಾಸ 


( 


ಚಿತ್ರ 2. ಡ್ರೋಸೊಫಿಲ- ತಳ ವಿಜ್ಞಾನದ ಉಪೇಕ್ಷಿತ ಜೀವಿ (ಸಿಂಡೆಲ್ಲಾ) 


84 | ಐ ಪಂಡರ್‌.. ಶಾಲಾ ವಿಜ್ಞಾನದ ಮರುಶೂಧನೆ | ಹನವಲಿ ೨೦1೦ 


ನರವಿಜ್ಞಾನ ಕಅಯಲು ಶುರು ಮಾಡಿದೆ; ಇದನ್ನು ಕಅಯುತ್ತಾ 
ಕಅಯುತ್ತಾ ಈ ವಿಷಯದ ಬಣ್ಣೆ ಅತೀವ ಪ್ರೀತಿ ಬೆಕೆಸಿಕೊಂಡೆ. 


ನನ್ನ ಪೋಸ್ಟ್‌ ಡಾಕ್ಟೋರಲ್‌ ಅಧ್ಯಯನದ ಮಾರ್ಗದರ್ಶಕರಾಗಿ 
ನಾನು ಪ್ರೊ. ಫಾಕರ್‌ ಹಾರ್ಟಿನ್‌ಫ್ಲೆನ್‌ (UCLA) ಅವರನ್ನು 
ಆಯ್ದುಕೊಂಡೆ. ಪ್ರೊ. ಹಾರ್ಟಿನ್‌ಫ್ಲೆನ್‌ ಅವರು ನೊಣಗಳಕಲ್ಪ 
ಮೆದುಳು ಬೆಳವಣಿಗೆಯನ್ನು ಕುರಿತಂತೆ ನಡೆದಿರುವ 
ಸಂಶೋಧನೆಯ ಆದ್ಯ ಪ್ರವರ್ತಕರು. ನಾನು ಅವರ 
ಪ್ರಯೋಗಶಾಲೆಯನ್ನು ಸೇರಿ ಸುಮಾರು ಮೂರು 

ತಿಂಗಳು ಕಳೆದಿರಬಹುದು; ಆಗೊಂದು ದಿನ ಅವರು 

ನಾನು ಕೆಲಸ ಮಾಡುತ್ತಿದ್ದ ಮೇಜನ ಬಳ ಬಂದವರು. 
ಪೋಸ್ಟ್‌ ಡಾಕ್ಟರಲ್‌ ಅಧ್ಯಯನದ ಸಂದರ್ಭದಲ್ಲ ನಾವು 
ಸ್ಪಲ್ಪ ರಿಸ್ಟ್‌ ತೆಗೆದು ಕೊಳ್ಳಬೇಕಾಗುತ್ತದೆ ಎಂದು ತಾವೇಕೆ 
ಭಾವಿಸುವುದಾಗಿ ಪ್ರಸ್ಹಾಪಿಸಿದರು. ಅವರ ಮಾತಿನಿಂದ ನನಗೆ 
ಸಲ್ಪ ಗಅಬಅಯಾಗಿ, ಈ ಮಾತುಗಳನ್ನು ಅವರು ನನಗೇಕೆ 
ಹೇಳುತ್ತಿದ್ದಾರೆ ಎಂದು ಅವರನ್ನು ಕೇಳದೆ. ಅವರು ನಗುತ್ತಾ. 
"ನೀನು ಇಷ್ಟರವರೆಗೆ ಮಾಡದೆ ಇರುವುದನ್ನೇನಾದರೂ 
ಮಾಡು. ಹಾಗೆ ಮಾಡುವುದರಲ್ಲ ಹೆಚ್ಚು ಬುಪಿ ಸಿಗುತ್ತದೆ.” 
ಎಂದರು. “ರೋಗ ಪ್ರತಿರೋಧಕತೆಯನ್ನು ಕಲಅಯಲು 
ಡ್ರೋಸೊಫಿಲವನ್ನು ಒಂದು ಉತ್ತಮ ಮಾದರಿಯಾಗಿ 
ನಾವು ಪರಿಗಣಿಸುತ್ತೇವೆ. ಆದರೆ ರಕ್ತ ಕಣಗಳ ಉತ್ಪತ್ತಿಯ 
ಆಯಾಮಗಳನ್ನು ಅರಿಯುವಲ್ಲ ಅದನ್ನು ಮಾದರಿಯಾಗಿ 
ಬಳಸಬಹುದಾದ ಸಾಧ್ಯತೆಯ ಬದ್ದೆ ವಾವು ಹೆಚ್ಚು ಯೋಚಿಸಿಲ್ಲ. 
ಆಅ ನಿಟ್ಟನ ಅಧ್ಯಯನ ಇನ್ನೂ ಶೈಶವಾವಸ್ಥೆಯಲ್ಲದೆ ಎಂದು 
ಹೇಆದರು. ತಮ್ಮ ವಿದ್ಯಾರ್ಥಿಗಳು ಡ್ರೋಸೊಫಿಲದ 

ಈ ಸಾಧ್ಯತೆಯನ್ನು ಅನ್ವೇಷಿಸಅ ಎಂಬುದು ಅವರ 
ಅಪೇಕ್ಷೆಯಾಗಿತ್ತು. ಪ್ರೊ. ಹಾರ್ಟಿನ್‌ಸ್ಲೆನ್‌ ಅವರಂತೆ, 
ಪ್ರೊ.ಉತ್ಸಲ್‌ ಅವರಿಗೂ ಈ ಕ್ಷೇತ್ರದಲ್ಲ ಅಧ್ಯಯನ 
ಮಾಡುವ ಬಣ್ಣೆ ವಿಪರೀತ ಆಸಕ್ತಿಯುತ್ತು. ರಕ್ತಕಣಗಳ 
ಉತ್ಪತ್ತಿಯ ಬಣ್ಣೆ ಮೈಅಗಲ್ಲೆಂದು ಪರಿಗಣಿಸಲ್ಪಟ್ಟ ಮೊದಲ 
ಸಂಶೋಧನಾ ಲೇಖನ ಹೊರಬಂದಿದ್ದು ಕೂಡ ಪ್ರೊ. 
ಉತ್ಪಲ್‌ ಅವರ ಪ್ರಯೋಗಶಾಲೆಯುಂದ. ಹಾಗಾಗಿ ಈ 
ಕ್ಲೇತ್ರದಲ್ಲ ಅನ್ನೇಷಿಸಬೇಕಾಗಿರುವುದು ತುಂಬಾ ಇದೆ 

ಎಂದು ನನಗಸಿಸಿತು... ಮುಂದೇನಾಯ್ದ ನೋಡಿ 

ನಾನು ನರಜೀವವಿಜ್ಞಾನ (ನ್ಯೂರೋಬಯಾಲಜ) ಬಟ್ಟು. 
ಡ್ರೋಸೊಫಿಲದಲ್ಲ ರಕ್ತಕಣಗಳ ಉತ್ಪತ್ತಿಯನ್ನು ಕುರಿತಂತೆ 
ಅಧ್ಯಯನಕ್ಕೆ ತೊಡಗಿದೆ. 


ಯಾರಾದರೂ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಬೇಕಾದರೆ ಅವರಲ್ಲ 
ಇಂಥದ್ದೇ ಗುಣಲಕ್ಷಣಗಳು ಇರಬೇಕು ಎಂಬುದೇನಾದರೂ 
ಇದೆಯೇ? 

ಕುತೂಹಲ, ಹ್ಟಯಂಸ್ಥೂರ್ತಿ, ಬದ್ಧತೆ, ಹಿಡಿದ ಕೆಲಸವನ್ನು 
ಉತ್ತಮವಾಗಿ ಮಾಡಬೇಕು ಎಂಬ ಕಾರ್ಯಶ್ರದ್ಧೆ ಹೊಂದಿರುವ 


ವಿದ್ಯಾರ್ಥಿಗಳು ಸಂಶೋಧನಾ ಕ್ಷೇತ್ರಕ್ಷೆ ಸಹಜವಾಗಿ 
ಹೊಂದಿಕೊಳ್ಳುತ್ತಾರೆ. 


ವಿಜ್ಞಾನ ಶಿಕ್ಷಣದಲ್ಲ ಪರಿವೀಕ್ಷಣೆ ಮತ್ತು ವಿಸ್ಕಯದ ಪಾತ್ರ ಏನು? 
ಯಾವುದೇ ಒಂದು ಸಂಶೋಧನೆಯನ್ನು ಮುನ್ನಡೆಸುವ 
ಒಂದು ಪ್ರಮುಖ ಅಂಶ ಎಂದರೆ ಆ ಸಂಶೋಧನಾ 
ವಿಷಯವನ್ನು ಗಮನವಿಟ್ಟು ವೀಕ್ಷಿಸಲು ನಿಮಗಿರುವ 
ಸಾಮಥಣ್ಯ. ಒಂದು ವಿದ್ಯಮಾನವನ್ನಾಗಲ ಅಥವಾ 

ಒಂದು ಪ್ರಯೋಗವನ್ನಾಗಆ ಗಮನಿಸುವುದು ಎಳೆ 

ಮನಸ್ಟಿನ ಮೇಲೆ ಗಾಢ ಪ್ರಭಾವವನ್ನು ಜರುತ್ತದೆ. ನಮ್ಯ 
ವಿದ್ಯಾರ್ಥಿಗಳಲ್ಲ ವಿಜ್ಞಾನ ವಿಷಯಗಳ ಬಣ್ವೆ ದೀರ್ವಕಾಲೀನ 
ಆಸಕ್ತಿಯನ್ನು ಬೆಳೆಸಬೇಕಾದರೆ, ಅವರು ಪಠ್ಯಪುಸ್ತಕದಲ್ಲರುವ 
ಪರಿಕಲ್ಪನೆಗಳನ್ನು ಮಾಡಿ ನೋಡುವಂತಹ ಅವಕಾಶಗಳನ್ನು 
ನಾವು ಅವರಿಗೆ ತಪ್ಪದೇ ಒದಗಿಸಬೇಕು. 


ಗಗನಯಾನಿ ನೀಲ್‌ ಆರ್ಮ್‌ಸ್ಟ್ರಾಂಗ್‌ ಒಮ್ಮೆ ಹೀಗೆ ಹೇಳದ್ದಾರೆ: 


ನಿಗೂಢತೆ ನಮ್ಮಲ್ಲ ಅಚ್ಚರಿಯನ್ನು ಉಂಟುಮಾಡುತ್ತದೆ ಮತ್ತು 
ಅಚ್ಚರಿಯು ಮನುಷ್ಯನಲ್ಲ ಅರಿವಿಗೆ ಬುನಾದಿಯಾಗುತ್ತದೆ. 
ಹಾಗೆಯೇ ಎರ್ವಿನ್‌ ಚಾರ್‌ಗಾಫ್‌ ಸುಂದರವಾಗಿ ಹೇಆದಂತೆ, 
ನನ್ನು ಪ್ರಕಾರ ನಿಗೂಢತೆಯ ಪರಿಭಾವನೆಯು ಒಬ್ಬ ನಿಜವಾದ 
ವಿಜ್ಞಾನಿಯ ಚಾಲನಾಶಶಕ್ತಿ.; ಕುರುಡಾಗಿ ನೋಡುವ, ಕಿವುಡಾಗಿ 
ಕೇಳುವ, ಅಪ್ರಜ್ಞಾಪೂರ್ವಕವಾಗಿ ನೆನಪಿಸಿಕೊಳ್ಳುವ, ಈ 


ಅಂಧಶಕ್ತಿಯೇ ಒಂದು ಕಂಬಳಹುಳುವನ್ನು ಚಲ್ಲೆಯಾಗಿಸುತ್ತದೆ. 


ತನ್ನ ಜೀವನದಲ್ಲ ಕಡೆಪಕ್ಷ ಕೆಲವು ಸಲವಾದರೂ 
ಬೆನ್ನುಹುರಿಯಲ್ಲ ಏನೋ ಚಕುಕು ಹೊಡೆದಂತಹ ಅನುಭವ 
ಆಗಿರದೆ ಇದ್ದರೆ. ಒಂದು ಅಗೋಚರ ಶಕ್ತಿಗೆ ಮುಖಕ್ಕೆ ಮುಖ 
ಕೊಟ್ಟು ನಿಂತಾಗ, ಅದರ ಉಸಿರಿಗೆ ನಿಮ್ಮ ಕಣ್ಣಲ್ಲ ನೀರು 
ಹರಿಯದಿದ್ದರೆ ನೀವು ವಿಜ್ಞಾನಿಯಲ್ಲ. ವಿಜ್ಞಾನದಲ್ಲ ಅಚ್ಚರಿಯ 


ಚಿತ್ರ ೭. ಸಂಶೋಧನೆಯಲ್ಲ ನಿರತರಾಗಿರುವ ಡಾ. ಮಂಡಲ್‌ 


ಮಕ್ಕಳಗೆ ಒಂದು ಪುಸ್ತಕದಿಂದ ಹದಿ ವಿಜ್ಞಾನದ 
ಸಂಗತಿಗಳನ್ನು ನೇರವಾಗಿ ಹೇಳುವ ಬದಲು ತಾವೇ 
ಪ್ರಯೋಗಗಳನ್ನು ಮಾಡಿ ಹೊಸ ವಿಷಯವನ್ನು 
ಕಂಡುಕೊಳ್ಳುವಂತೆ ಮಾಡಬಹುದು ಅಥವಾ 


ಯಾವುದಾದರೂ ಸಂಶೋಧನೆ ಇಲ್ಲವೇ ಸಂಶೋಧಕನ 
ಬದ್ದೆ ಇರುವ ಒಂದು ಚಲನಚಿತ್ರವನ್ನು ತೋರಿಸಿ ಅಥವಾ 
ಒಂದು ಕಥೆಯನ್ನು ಓದಿಸಿ ಶಿಕ್ಷಕರು ಅವರಲ್ಲ ಜಿಜ್ಞಾಸೆ 
ಪ್ರಚೋದಿಸಬಹುದು. 


ಪ್ರಾಮುಖ್ಯತೆಯ ಬಣ್ಣೆ ಆರ್ಮ್‌ಸ್ಟ್ರಾಂಗ್‌ ಮತ್ತು ಚಾರ್‌ಗಾಫ್‌ 
ವ್ಯಕ್ತಪಡಿಸಿದ ಅಭಪ್ರಾಯದ ಬಧ್ಧೆ ನನಗೆ ಸಂಫೂರ್ಣ 
ಸಹಮತವಿದೆ. ಶಾಲಾ ವಿಜ್ಞಾನ ಶಿಕ್ಷಣವು ವಿದ್ಯಾರ್ಥಿಗಳಗೆ 
ನಮ್ಮ ಸುತ್ತಅನ ಜೀವಜಗತ್ತನ್ನು ಅಚ್ಚರಿಯಿಂದ 
ನೋಡುವಂತಹ ಅವಕಾಶಗಳನ್ನು ಕಲ್ರ್ತಸಬೇಕು ಮತ್ತು ಅವರು 
ನೋಡಿದ ಪೃಕೃತಿಯ ನಿಗೂಢತೆಯನ್ನು ಶೋಧಿಸುವಂತಹ 
ಕುತೂಹಲ ಅವರಲ್ಲ ಮನೆಮಾಡುವಂತಿರಬೇಕು. 


ವಿದ್ಯಾರ್ಥಿಗಳಗೆ ವಿಷ್ಞಾನದಲ್ಲ ಆಸಕ್ತಿ ಹುಟ್ಟಲು ಶಿಕ್ಷಕರು ಏನು 
ಮಾಡಬಹುದು? 

ಶಿಕ್ಷಕರು ಪಠ್ಯಪುಸ್ತಕ ಮತ್ತು ವಿದ್ಯಾರ್ಥಿಗಳ ನಡುವೆ 
ಒಂದು ಸೇತುವೆಯಂತೆ ಕೆಲಸ ಮಾಡಬೇಕು. ನಾವು 
ಪಠ್ಯವಸ್ಸುವಿನ ಚಚ್ಚೆಯಲ್ಲ ಒಂದು ಸಂಭ್ರಮವನ್ನು 
ತುಂಬದರೆ, ವಿದ್ಯಾರ್ಥಿಗಳಗೆ ಆ ವಿಷಯವಸ್ಸುವಿನ 

ಬದ್ಗೆ ಹೆಚ್ಚನ ಆಸಕ್ತಿ ಮೂಡುತ್ತದೆ. ಪಠ್ಯಪುಸ್ತಕದಲ್ಲರುವ 
ವಿಷಯವನ್ನು ವಿದ್ಯಾರ್ಥಿಗಳಗೆ ಹೇಗಿದೆಯೋ ಹಾಗೆಯೇ 
ಬೋಧಿಸುವ ಬದಲು ವಿದ್ಯಾರ್ಥಿಗಳು ವೈಜ್ಞಾನಿಕ ಸಂಗತಿಗಳ 
ಶೋಧನೆಯನ್ನು ತಾವೇ ಮಾಡುವಂತೆ ಅವರನ್ನು 
ಪ್ರಯೋಗ ಮಾಡಲು ಬಡಬೇಕು, ಹಾಗೆಯೇ ಯಾವುದೇ 
ಒಂದು ಸಂಶೋಧನೆ ಅಥವಾ ಸಂಶೋಧಕನನ್ನು ಕುರಿತ 
ಸಾಕ್ಷ ಚಿತ್ರಗಳನ್ನು ವೀಕ್ಷಿಸಲು ಅವರಿಗೆ ಅವಕಾಶ 
ಮಾಡಿಕೊಡಬೇಕು. 


ಶಾಲಾ ವಿಜ್ಞಾನ ಶಿಕ್ಷಣಕ್ಷೆ ಒಬ್ಬ ಸಂಶೋಧಕನು ಯಾವ ರೀತಿಯಲ್ಲ 
ಕೊಡುಗೆಯನ್ನು ನೀಡಬಹುದು? 

ಸಂಶೋಧಕರು ಆಸಕ್ತ ವಿದ್ಯಾರ್ಥಿಗಳಗೆ ಪ್ರೇರಣಾಶಕ್ಷಿಯಾಗಿ, 
ಅವರ ಆಸಕ್ತಿಗೆ ನೀರೆರೆದು ಪೋಷಿಸಬಹುದು. 
ವಿಜ್ಞಾನಿಗಳೊಂದಿಗೆ ಸಣ್ಣ ಸಂವಾದಗಳನ್ನು ಏರ್ಪಡಿಸಿದರೆ 
ವಿದ್ಯಾರ್ಥಿಗಳು ಅವರೊಂದಿಗೆ ಪ್ರಸಕ್ತ ವೈಜ್ಞಾನಿಕ 
ಸಂಶೋಧನೆಗಳ ಬದ್ದೆ ಚರ್ಚಿಸಲು ಸಾಧ್ಯವಾಗುವುದಷ್ಟೇ 
ಅಲ್ಲದೆ, ಸಂಶೋಧನಾ ಕ್ಷೇತ್ರದ ನಿಜವಾದ ಅನುಭವವನ್ನು 
ಪಡೆಯಲು ಕೂಡ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳನ್ನು 

ಅವರ ಬೇಸಿಗೆ/ಚಆಗಾಲದ ರಜಾ ಕಾಲದಲ್ಲಿ ತಮ್ಮ 


ಐ ಪಂಡರ್‌... ಶಾಲಾ ವಿಜ್ಞಾನದ ಮರುಶೂಧನೆ | ಹಪವಲಿ ೨೦1೨ | 85 


ಪ್ರಯೋಗಶಾಲೆಯನ್ನು ಗಮನಿಸಲು ಅವಕಾಶ ಮಾಡಿಕೊಡುವ 
ಮೂಲಕ ಸಂಶೋಧಕರು ವಿದ್ಯಾರ್ಥಿಗಳಗೆ ಸಂಶೋಧನಾ 
ಕ್ಷೇತ್ರದ ಅನುಭವವನ್ನು ಇನ್ನೊಂದು ರೀತಿಯಲ್ಲ 
ದೊರಕಿಸಿಕೊಡಬಹುದು. 


ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಸೈನ್ಸ್‌ ಎಜುಕೇಷನ್‌ 

ಅಂಡ್‌ ರಿಸರ್ಚ್‌ (॥ISE) - ಇವು ಭಾರತೀಯ ತಂತ್ರಜ್ಞಾನ 
ಸಂಸ್ಥೆ (ಐಐಟ) ಯ ಮಾದರಿಯಲ್ಲ ರಚಿತವಾದ ವೈಜ್ಞಾನಿಕ 
ಶಿಕ್ಷಣಕೇಂದ್ರಗಳ ಸರಣಿ. ಈ ಕೇಂದ್ರಗಳು ನಿಯಮಿತವಾಗಿ 
ತಮ್ಮಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ನಿಟ್ಟನಲ್ಲ 
ಔಟ್‌ರೀಚ್‌ ಕಾರ್ಯಕ್ರಮಗಳನ್ನು ಹಮ್ಮಿಕೊಳುತ್ತಿವೆ. ಭಾರತದಲ್ಲ 
ಐದು ಕಡೆ ಈ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ - ಮೊಹಾಲ. 
ಪುಣೆ. ಭೋಪಾಲ. ಕೊಲ್ಲೊತ್ತಾ, ಮತ್ತು ತಿರುವನಂತಪುರ. 
ಇವುಗಳನ್ನು ಒಟ್ಟರೆ ಆಸಕ್ತ ಶಾಲೆಗಳು ಭೇಟ ಕೊಡಬಹುದಾದ 
ಇನ್ನೊಂದು ವೈಜ್ಞಾನಿಕ ಸಂಶೋಧನಾ ಕೇಂದ್ರವೆಂದರೆ 
ಮುಂಬ್ಯೆಯಲ್ಪರುವ ಹೋಮಿ ಭಾಭಾ ವಿಜ್ಞಾನ ಶಿಕ್ಷಣ ಕೇಂದ್ರ. 


(Homi Bhabha Centre for Science Education). 


ವಿಜ್ಞಾನವನ್ನು ವೃತ್ತಿಯಾಗಿ ತೆಗೆದುಕೊಳ್ಳುವ ವಿಚಾರದಲ್ಲಿ 
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸಾಮಾನ್ಯವಾಗಿ ಇರುವ ದೊಡ್ಡ 
ತಪ್ಪು ಕಲ್ಪನೆ ಏನು? 

ವೈಜ್ಞಾನಿಕ ಕ್ಷೇತ್ರದಲ್ಲ ಒಬ್ಬ ವಿಜ್ಞಾನಿಯಾಗಿ ನಾವು 

ನಮ್ಮ ಸ್ಥಾನವನ್ನು ಕಂಡುಕೊಳ್ಳಲು ಸಾಕಷ್ಟು ಸಮಯ 
ಹಿಡಿಯುತ್ತದಾದರೂ, ವೈಜ್ಞಾನಿಕ ಸಂಶೋಧನಾ ಕೆಲಸವು 
ಸಾಮಾನ್ಯವಾಗಿ ಎಲ್ಲರು ಅಂದುಕೊಳ್ಳುವಂತೆ ನಿಮ್ಮನ್ನು ಸುಸ್ತು 
ಮಾಡುವಂತಹ ರೀತಿಯ ನೀರಸ ಕೆಲಸ ಅಲ್ಲ. ಅಷ್ಟೇ ಅಲ್ಲದೆ 
ವಿಜ್ಞಾನಿಯಾದವನ ವೇತನ ಅಷ್ಟಕಷ್ಟೆ ಎಂಬುದು ಕೂಡ ತಪ್ಪು 
ಅಭಿಪ್ರಾಯ. ವೈಜ್ಞಾನಿಕ ಅಧ್ಯಯನದ ಬದ್ದೆ ನಿಮ್ಮ ಆಸಕ್ತಿ 
ಅಚಲವಾಗಿದ್ದರೆ, ಸಂಶೋಧನಾ ವೃತ್ತಿಯ ಏರಿಆತಗಳನ್ನು 
ನೀವು ಖುಶಿ ಬುಪಿಯಾಗಿ ಅನುಭವಿಸುತ್ತೀರ. 


ಅನುವಾದಕರು: ರೋಸಿ ಡಿಸೌಜ ಪರಿಶೀಲನೆ: ಚಂದ್ರಿಕಾ ವಿಜಯೇಂದ್ರ 


ವಿಜ್ಞಾನಕ್ಷೇತ್ರದಲ್ಲ ಕೆಲಸವು ಒಂದು ವೃತ್ತಿಯಾಗಿ ಹೇಗೆ 
ವಿಕಾಸಗೊಳ್ಳುತ್ತಿದೆ. ಮುಂದಿನ ಕೆಲವು ದಶಕಗಳಲ್ರ 
ಕೇಂದ್ರಾಕರ್ಷಣಿ ಆಗಅರುವ ವಿಜ್ಞಾನದ ಕೆಲವು ಕ್ಷೇತ್ರಗಳು 
ಯಾವುವು? 

ವೈಜ್ಞಾನಿಕ ವೃತ್ತಿ ಇಂದು ಕೇವಲ ಒಬ್ಬ ಶಿಕ್ಷಕನಾಗಿರುವುದಕ್ಕೆ 
ಅಥವಾ ಒಬ್ಬ ಪ್ರೊಫೆಸರ್‌ ಆಗುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. 
ವಿಜ್ಞಾನದ ವಿದ್ಯಾರ್ಥಿಗಳು ಇಂದು ಹಲವು ರೀತಿಯ 
ಉದ್ಯೋಗಗಳಲ್ಲ ನಿರತರಾಗಿದ್ದಾರೆ. ಮೂಲ ಸಂಶೋಧನಾ 
ಕ್ಷೇತ್ರಗಳ೦ದ ಹಿಡಿದು (ಶೈಕ್ಷಣಿಕ ಅಥವ ಕೈಗಾರಿಕಾ 
ಸಂಸ್ಥೆಗಳಲ್ಲ). ವೈಜ್ಞಾನಿಕ ಸಂವಹನ ಮತ್ತು ಪತ್ರಿಕೋದ್ಯಮ. 
ಆಡಳತ ನಿರ್ವಹಣೆ ಮತ್ತು ಕಾನೂನು (ಇಂಟೆಲೆಕ್ಟುವಲ್‌ 
ಪ್ರಾಪರ್ಟ ರೈಟ್ಸ್‌ ಮತ್ತು ಪೇಟಿಂಟುಗಳಗೆ ಸಂಬಂಧಪಟ್ಟಂತೆ) 
ಇತ್ಯಾದಿ ಉದ್ಯೋಗಗಳಲ್ಲ ನಿರತರಾಗುತ್ತಿದ್ದಾರೆ. ವಿಜ್ಞಾನದ 
ಬದ್ದೆ ದಟ್ಟ ಹಿನ್ನೆಲೆ ಇರುವ ಪತ್ರಕರ್ತರು ಸಂಶೋಧನಾ 
ಕ್ಷೇತ್ರದ ಹೊಸ ಹೊಸ ಅವಿಷ್ಣಾರಗಳನ್ನು ಶ್ರೀಸಾಮಾನ್ಯರಿಗೆ 
ಸುಲಭವಾಗಿ ಅರ್ಥವಾಗುವಂತೆ ಬರೆಯಬಹುದು. ಇದರ 
ಜೊತೆಗೆ ಇಂಗ್ಲೀಷ್‌ ಭಾಷೆಯಲ್ಲ ಪರಿಣತಿ ಇರುವವರು 
ಸಂಶೋಧನಾ ಲೇಖನಗಳನ್ನು ಬರೆಯಲು ಸಹಾಯ 
ಮಾಡಬಹುದು. ವಿಜ್ಞಾನದ ಹಿನ್ನೆಲೆ ಇರುವ ಒಬ್ಬ ಪೇಟೆಂಟ್‌ 
ತಜ್ಞ ವಕೀಲ ಏನನ್ನು ಪೇಟೆಂಟ್‌ ಮಾಡಬಹುದು ಅಥವ 
ಮಾಡಬಾರದು ಎಂಬುದನ್ನು ಕುರಿತು ಒಬ್ಬ ಸಂಶೋಧಕನಿಗೆ 
ಮಾರ್ಗದರ್ಶನವನ್ನು ನೀಡಬಹುದು. 


ಬಹುಶಾಸ್ತ್ರೀಯ ಅಧ್ಯಯನ ಮಾರ್ಗಗಳು, ಹೊಸ 
ತಂತ್ರಜ್ಞಾನಗಳು ಮತ್ತು ಅತ್ಯುತ್ತಮ ಸಾಧನ ತಂತ್ರಜ್ಞಾನ 

ಲಭ್ಯ ಇರುವ ಈಗಿನ ಸಂದರ್ಭದಲ್ಲ ನಮ್ಯ ಸಂಶೋಧಕರು 
ಹೊಸ ನವೀನ ಶೃಂಗಗಳನ್ನು ತಲುಪಬಹುದು ಮತ್ತು ಹಿಂದೆ 
ಮನಗಾಣದಿದ್ದ ಹೊಸ ಕನಸುಗಳನ್ನು ನನಸಾಗಿಸಬಹುದು. 
ಹಾಗಾಗಿ ಮುಂದಿನ ದಶಕಗಕಲ್ಲ ಯಾವ ಕ್ಷೇತ್ರಗಳು 
ಕೇಂದ್ರಾಕರ್ಷಣಿ ಆಗಬಹುದು ಎಂದು ಈಗಲೇ ಹೇಳುವುದು ಕಷ್ಟ. 


— 


86 ಐ ವಂಡರ್‌... ಶಾಲಾ ವಿಜಾನದ ಮರುಶೂಂಧನೆ | ಜನವರಿ ೨೦1೨ 


